ಕೆ. ಎನ್‌ ಜಿಟ್ಟ + 


ಕೊರಗಿ ಸಂಸ್ಥಾನದಲ್ಲಿಯ ಭೂಕಂದಾಯ ಪದ್ಧ ಕಿ 


೧೭೩೧ರಲ್ಲಿಯ ವಾರಣಾ ಒಪ್ಪೊಂದದಿಂದ 
ಕೊಲ್ಹಾಪುರ ರಾಜ್ಯವು ಅಸ್ತಿತ್ವದಲ್ಲಿ ಬರುವುದಕ್ಕಿಂತ 
ಮೊದಲೇ ಒಂದು ಸ್ವತಂತ್ರ ರಾಜ್ಯವೆಂದು ತೊರಗಲ 
ಸಂಸ್ಥಾನವು ಇದ್ದಿತ್ತು. ನರಸೋಜಿ ಶಿಂದೆಯು ತೊರಗಲ 
ಜಹಗೀರಿನ ಸಂಸ್ಕಾಸಕನು. ಇವನ ಮಗಳು ಜೀಜಾ- 
ಬಾಯಿಯು ಲಗ್ನವು ಕೊಲ್ಹಾಪುರದ ರಾಜಪುತ್ರ 
ಸಂಭಾಜಿಯೊಡನೆ ಆಯಿತು. ಸಂಭಾಜಿಯು ನರಸೋಜಿ 
ಶಿಂದೆಯ ಮಗನಾದ ಸುಭಾನರಾವಶಿಂದೆ. ಇನನಿಗೆ 
*ಸೇನಾಖಾಸಕೇಲ' ಎಂಬ ಪದವಿಯನ್ನು ಕೊಟ್ಟು ತನ್ನ 
ಸೈನ್ಯದಲ್ಲಿ ಸೇರಿಸಿಕೊಂಡನು. ಹಾಗೂ ತೊರಗಲ 
ಜಹಗಿರೀನ ಹೊರಗಿನ ಪ್ರದೇಶದಿಂದ "ಮೊಕಾಸ' ಮತ್ತು 
"ಚೌಥಾಯಿ' ಈ ಸರಂಜಾಮೀ ತೆರಿಗೆಗಳನ್ನೆತ್ತಲು 
ಅಧಿಕಾರವನ್ನು ಕೊಟ್ಟಿನು. ಈ ಪ್ರಕಾರ ತೊರಗಲ್ಲಿನ 
ರಾಜರು ಕೊಲ್ಹಾಪುರ ಛತ್ರಪತಿಯ ಮಾಂಡಲಿಕರಾ 
ದರು. ಈ ಮೊದಲು ಅವರು ವಿಜಾಪುರ ಆದಿಲಶಾಹಿಯ 
ಮಾಂಡಲಿಕರಿದ್ದರು. ಸುಭಾನ ರಾವನನಂತರ ಲಕ್ಷ್ಮಣ 
ರಾವನು ರಾಜ್ಯಕ್ಕೆ ಅಧಿಕಾರಿಯಾದನು. 


೧೮೦೦ ರಲ್ಲಿ ತೊರಗಲ ಜಹಗೀರನಲ್ಲಿ ಒಟ್ಟು 
೩೯ ಹಳ್ಳಿಗಳಿದ್ದು ಅವುಗಳಲ್ಲಿ ೬ ಪೂರ್ಣವಾಗಿ ಜಹಗೀರಿ 


ಹರೆಲಾಪೂರ ತರ್ಥ 
೧ ಹೆರಲಾಪೂರ 
೨ ಹಾಲಹೊಳ್ಳಿ 
೩ ಸುನಾಳ 
೪ ಅರಿಬೆಂಚಿ 


₹೪ 


ನಲ್ಲಿ ಇನ್ನೂ ಬಂದಿದ್ದಿಲ್ಲ. ಉಳಿದ ೩೩ ಮಾತ್ರ 
ಜಹಗೀರಿನ ಅವಿಭಾಜ್ಯ ಭಾಗಗಳಾಗಿದ್ದವು. ತೊರಗಲ 
ಸಂಸ್ಥ್ಯಾನಿಕರ ಆಧಿಪತ್ಯದಲ್ಲಿ ಅದರೆ ಇನ್ನೂ ಸಂಸ್ಥಾನದ 
ಅವಿಭಾಜ್ಯ ಭಾಗಗಳಾಗದೆ ಇದ್ದ ೬ ಹಳ್ಳಿಗಳು ಈ ಕೆಳಗಿ 
ನಂತೆ ಇದ್ದವು ; ಮಲ್ಲಾ ಪುರ, ಬೀಜಕುಪ್ಪಿ, ರಾಮಾ 
ಪೂರ, ಗುದಗೊಪ್ಪ, ತೋಟಗಟ್ಟಿ ಮತ್ತು ಚಿಲಮೂರ 
ಕರ್ಜತ, ಉಳಿದ ೩೩ ಹಳ್ಳಿಗಳು ಖಾಲಸಾತ ಅಂದರೆ 
ಸಂಪೂರ್ಣವಾಗಿ ಸಂಸ್ಥಾನದಲ್ಲಿ ನಿಲೀನಗೊಂಡಿದ್ದವು. 
ಈ ಹಳ್ಳಿಗಳಲ್ಲಿ ೨೭ ಹಳ್ಳಿಗಳನ್ನು ೪ ಶಾಸಕೀಯ 
ವಿಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿ ದವು. ಉಳಿದ ೬ ಹಳ್ಳಿ 
ಗಳಲ್ಲಿ ೩ ಸೇಟಿಗಳಿದ್ದವು. ಶಾಸಕೀಯ ಎಭಾಗಗಳಿಗೆ 
*ತರ್ಫೆ' ಎನ್ನುತ್ತಿದ್ದರು. *ತರ್ಫ' ಎಂದರೆ ಸಾಧಾರಣ 
ತಾಲೂಕೆಂದು ತಿಳಿಯಬಹುದು. ಈ ೪ ತರ್ಫಗಳಾವ 
ವೆಂದರೆ ಹರಲಾಪುರ, ಚಂದರ್ಗಿ, ಬನ್ನೂರ ಮತ್ತು 


ಕಟಕೋಳ, ಬನ್ನೂರಿಗೆ ಕರ್ಯಾತ ಬನ್ಮೂರೆಂದೂ 
ಕರೆಯುತ್ತಿ ದ್ಸರು. ಕರ್ಯಾತವೂ ಸಹ ತಾಲೂ? 
ನಂತೆಯೇ ಇತ್ತು. ಈ ೪ ತರ್ಪೆಗಳೂ ಹಾಗೂ ಅವು 


ಗಳಲ್ಲಿಯ ಹಳ್ಳಿಗಳೂ ಈ ಕೆಳಗಿನಂತೆ ಇದ್ದವು: 


ಚಂದರ್ಗಿ ತರ್ಫ್ಥ 
ಕಸಬಾ ಹೆಂದರ್ಗಿ 
ಕೆಸರಗೊಪ್ಪ 
ಸಿದನಾಳ 
ಗೊಡಚಿ 


ಇತಿಹಾಸ ದರ್ಶನ 


pS 


ಸರ್ಯಾತ ಬನ್ನೂರ ತರ್ಪ 


೧ ಬನ್ನೂರ ೧ 
೨ ಚನಹಟ್ಟೆ 

೩ ಕಂದಾಪೂರ ೩ 
ಛ ಗುಡ್ಡಗಮನಾಳ ಲ 
೫ ಗುಡಕಟ್ಟಿ ೫ 
೬ ದಾಡಿಭಾಂನಿ ೬ 
೭ ಕುಳೂರೆ ೭ 
೮ ಬುಢೆನೊರ ೮ 
೯ ಕಾಮನಕೊಪ್ಪ 

೧೦ ಉದಪುಡಿ 

೧೧ ಬಿಡಕಿ 


ಇವುಗಳಲ್ಲಿ ಬುಧನೂರ ಮತ್ತು ಕಾಮನಕೊಪ್ಪ 
ಇವು ಇನಾನು ಹಳ್ಳಿಗಳಿದ್ದು ಡೇಸೆಗತಿನಲ್ಲಿ ಒಳಗೊಂಡಿ 
ದ್ವವು. ಜೆಂದರ್ಗಿಯು ಎರಡು ಸಲ ಬಂದಿದ್ದು ಚಂದರ್ಗಿ 
ತರ್ಥಿನಲ್ಲಿ ಕಸಬಾ ಚಂದರ್ಗಿಯೂ ಮತ್ತು ಕಟಕೋಳ 
ತರ್ಫಿನಲ್ಲಿ ಹಳ್ಳಿ ಚಂದರ್ಗಿಯೂ ಬಂದಿವೆ. 

ಜೀಜಾಪೂರ, ಸಂಭಾಪೂರ, ಖಾನಪೇಟಿ ಇವು 
ಮೂರು ಪೇಟಿಗಳಿದ್ದು ಜೀಜಾಪುರವು ಹೆಳೇನೇಟಿಯೂ 
ಸಾಂಭಾಪುರವು ಹೊಸ ಸೇಟಿಯೂ ಇದ್ದವು. 


ಉಳಿದ ಮೂರು ಹಳ್ಳಿಗಳೆಂದರೆ ಮಾಗಣೂರ, ಗೊಣಗ 
ನೊರು ಸುತ್ತು ಕಂಕಣವಾಡಿ!. ಗಳಾಗಿದ್ದು 
ಇವು ಕಾಲಾಂತರದಲ್ಲಿ ಕಟಿಕೋಳ ತರ್ಫಿನ 
ಬದಲಾಗಿ ಸಿಂದೋಗಿ ತರ್ಫನ್ನು ನಿರ್ಮಿಸಲಾಯಿತು. 
ಇದಲ್ಲದೆ ತರ್ಭಿನೊಳಗಿನ ಹಳ್ಳಿಗಳ ಸಂಖೆಗಳಲ್ಲಿಯೂ 
ಬದಲಾವಣೆಗಳನ್ನು ಮಾಡಲಾಯಿತು. 


ಈ ಜಹಗೀರಿನ ಕೇಂದ್ರ ಹಾಗೂ ದಕ್ಷಿಣ 
ಭಾಗಗಳು ಮೊದಲು ವಿಜಯನಗರ ಸಾಮತ್ರಾಜ್ಯದಲ್ಲಿದ್ದು 
ಅದರ ಪತನಾನಂತರ ಎಲ್ಲ ಜಹಗೀರು ಕ್ರಮವಾಗಿ ವಿಜಾ 
ಪುರದಅದಿಲಶಹನ, ಸವಣೂರಿನ ನವಾಬನ, ಮುಘಲರ, 
ಕೊನೆಗೆ ಮರಾಠರ ಅಧಿಪತ್ಯದಲ್ಲಿತ್ತು. ಅಂತೆಯೇ 


ಕಟಿಶೋಳೆ ತರ್ಥ 
ಕಟಕೋಳ 
ಮಂಡಾರಹಳಿ 
ಬೋಚಬಾಳ 
ಜಖಬಾಳ 
ತೋರಣಕಟಿ ಶೆ 
ಭಡಕಲೂರ 
ಯುರಕಟಿನಾಳ 
ಚಂದರ್ಗಿಪಳ್ಳಿ 


ತೊರಗಲ ಜಹೆಗೀರಿನ ಕಂದಾಯ ವ್ಯವಸ್ಥೆ ಯಲ್ಲಿ ಬೇರೆ 
ಬೇರೆ ಪದ್ಧತಿಗಳ ಮಿಶ್ರಣವು ತೋರುತ್ತದೆ. 


೧೮೨೭ ರಲ್ಲಿ ತೊರಗಲ ಜಹಗೀರಿನ ವಾರ್ಷಿಕ 
ಉತ್ಪನ್ನವು ೨೧,೩೨೫ ರೂ. ಇದ್ದು ಬೇಕಿ ಬೇರೆ 
ತರ್ಫೆಗಳಿಂದ ಈ ಪ್ರಕಾರ ಉತ್ಪನ್ನವು ಬರುತ್ತಿತ್ತು. 


ತೊರಗಲ ಪೇಠಾ ೧೨೦೦ 
ಹೆರಲಾಪುರ ತರ್ಫೆ ೩೧.೨೫ 
ಚಂದರ್ಗಿ ತರ್ಫ ೩೬.೨೨೫ 
ಬನ್ನೂರ ತರ್ಫ ೧೬೫೦ 
ಶಿಂಜೋಗಿ ತರ್ಫೆ ೧೩.೨೫ 
ಸ್ಫುಟಿ ಹಳ್ಳಿಗಳು ೨೦೦೦ 


ಒಟು ಸ: ೨೧,೩.೨೫ 


ಬಹಳಷ್ಟು ಭೂಮಿಗಳು ಜಮೀನದಾರರ ಮತ್ತು 
ವತನೆದಾರರ ಕೈಯಲ್ಲಿದ್ದು ಕೆಲವಷ್ಟೇ "ಖಾಲಸಾ? 
ಅಂದರೆ ರೈತರ ಕೈಯಲ್ಲಿದ್ದವು. ಈ ಖಾಲಸಾ ಭೂಮಿ 
ಗಳ ಮೇಲೆ ಜನರು ಭೂಕಂದಾಯನನ್ನು ನೊಡಬೇಕಾಗು 
ತ್ತಿತ್ತು... ತೊರಗಲ ಸರಕಾರದಲ್ಲಿಯ ಕಡಕೋಳ 
ಸಮಿತಿಯಲ್ಲಿದ್ದ ಜಖಬಾಳ ಹಳ್ಳಿಯಲ್ಲಿ ಒಟ್ಟು ೨೫ 


1 File No. 480, Extract No. 4, Ferist No. 269 
2 ಕೊಲ್ಹಾಪುರ ಪತ್ರಾಗಾರ, T-9, File No. 480, Extracct 7-679 


ಇತಿಹಾಸ ದರ್ಶನ 


೧೬೫ 


ಮಾರು ಹೊಲಗಳಿದ್ದು ಅವುಗಳಲ್ಲಿನ ೨೩, 
ಮಾರು ಮತ್ತು ೧ ಬೆಳೆಯು ಇನಾಮದಾರ 
ಮತ್ತು ವತನದಾರರ ಕಡೆಗಿದ್ದು, ಕೇನಲ ೧ ಮಾರು, 
೩ ಹಾಗ ಮತ್ತು ೨ ವೀಸಗಳು ಖಾಲಸಾ ಹೊಲಗಳಿ 

ದ್ವವು.3 ಭಂಡಾರ ಹಳ್ಳಿಯಲ್ಲಿ ಒಟ್ಟು ರ್ಗ ಮಾರು ೩ 
ಹಾಗ ಹೊಲಗಳಿದ್ದು,. ೧೬ ಮಾರು ೨ ವೀಸಗಳು 
ಇನಾಮದಾರ ಮತ್ತು ವತನದಾರರು ಉಪಭೋಗಿಸು 


2 ಹಿ 3 ಬ ಡ್‌ 
ತಿದ್ದು ೩ ಮಾರು, ೨ ಹಾಗ್ಯ್ಕ ೩ ಒಳ, ೨ ವೀಸ 
ಹೊಲಗಳು ಮಾತ್ರ ಖಾಲಸಾ ಹೊಲಗಳಾಗಿದ್ದ.ವು 


ಒಂದು ಮಾರು ಹೊಲನೆಂದರೆ ೩೬ ಭೀಘಾಗಳಸ 
ಕಂಪನಿ ಸರಕಾರದ ಕಾಲದಲ್ಲಿ ಒಂದು ಮಾರು ಹೊಲ 
ದಲ್ಲಿ ೮ ಕೂರಗಿಗಳಿದ್ದು ಪ್ರತಿವೊಂದು ಕೂರೆಗಿಯಲ್ಲಿ 
41 ಬೀಘಾಗಳಿದ್ದ ವು. ವಿಜಯ ನಗರದ ಪರಂಪರೆಯಲ್ಲಿ 
ಒಂದು ಮಾರು ಹೊಲದೊಳಗೆ ೪ ಹಾಗಗಳೂ, ಒಂದು 
ಹಾಗದಲ್ಲಿ ೪ ವೀಸಗಳೂ ಇದ್ದವು. ವಿಜಯನಗರದ 
ನಾಣ್ಯಪದ್ಧತಿಯಲ್ಲಿಯ ಭಾಗಗಳ ಹೆಸರನ್ನೇ ಹೊಲ 
ಗಳ ಬೇರೆ ಬೇರೆ ವಿಸ್ತಾರಗಳಿಗೆ ಬಳಸಿರುವುದು ಕಂಡು 
ಬರುತ್ತದೆ. ಒಂದು ಹಾಗವು ಒಂಬತ್ತು ಭೀಘಾಗಳ 
ಸ್ಟಿದು, ಪ್ರತಿವೊಂದು ವೀಸದಲ್ಲಿ 2% ಬೀಘಾಗಳಿದ್ದವು 
«ಹಾಗ' ಮತ್ತು ವೀಸದ ನಡುವೆ ಬೇಳೆಯಿದ್ದು 
ಅದರಲ್ಲಿ 45 ಬೀಘಾಗಳಿದ್ದವು. ಕಂಪನಿ ಸರ್ಕಾರದ 
ಒಂದು ಬೇಳೆ ಹೊಲಕ್ಕೆ ಒಂದು ಕೊರಗಿ 
ಹೊಲ ಎನ್ನುತ್ತಿದ್ದರು. ಹೊಲಗಳ ಭಾಗಗಳಿಗೆ 
ವಿಜಯನಗರ ಸಂಪ್ರದಾಯದ ಪ್ರಕಾರ ನಾಣ್ಯದ 
ಭಾಗಗಳ ಹೆಸರನ್ನೇ ಇಟ್ಟಿ ದ್ದ ರೂ ಹ ಸೃತ್ಯಕವಾಗಿ ವೀಸ, 
ಬೇಳೆ ಈ ಎರಡೇ ಶಬ್ದ A “ದ €ದ್ದು I) ವರಹೆದ 
ಬದಲಾಗಿ ಮಾರು” ಶಬ್ದವನ್ನು ಬಳಸುತ್ತಿ ದ್ವರು, 
ಒಂದು "ಹಾಗ' ಭೂಮಿಗೆ ಎರಡು ಬೇಳೆಗಳೆನ್ನುತ್ತಿದ್ದರು. 


ಬಿಟ್ಟುಕೊಟ್ಟಿ ಇಲ್ಲವೆ ಇನಾಮು ಜಮೀನುಗಳು 
ದೇವಸ್ಥಾ ನದ ಪೂಜಾರಿಗಳು, ದೇವಸ್ಥಾ ನಗಳ ಕಾರ 
pit, ಬ್ರಾಹ್ಮಣರು, ದೇಸಾಯಿ "ಮುತ್ತು ದೇಶ 
ಪಾಂಡೆಗಳಂತಹ ನಾಮೆ 3ರರು, ಮಾನ್ಯ, ಸರ್ವ 


ಮಾನ್ಯ ಜಮೀನುಗಳನ್ನು ಉಪಭೋಗನಿಸುತ್ತಿದ್ದ ವತನೆ 
ದಾರರು, ತಳವಾರ ಮತ್ತು ಮಹಾರರೆಂತಹ ಸ್ಥಳೀಯ 
ಸಂರಕ್ಷಣ ದಳದ ಸದಸ್ಯರು ಹಾಗೂ ಮಠಾಧಿಪತಿಗಳು 
ಇವೇ ಮೊದಲಾದ ಜನರ ಹತ್ತರ ಇದ್ದವು. 


ಚಾಲಿಗುತ್ತಿಗೆ. ಇಲ್ಲವೆ ಕಟು ಗುತ್ತಿಗೆ, ಮಕಾ 
ಪಯ ೧ ಟೆ ಯಿ ಎಬಿ 

ಕೌಲ ಎಂದು ಭೂ ಹಿಡುವಳಿಯ 

ವಿವಿಧ ಸ್ರಕಾರಗಳಿದ್ದವು. ಚಾಲಿ ಮತ್ತು ಗುತ್ತಿಗೆ 
ಸಳ 


ಹಿಡುವಳಿಗಳಲ್ಲಿಯ ಭೂಮಿಗಳು ಶ್ರೇಷ್ಠ ಪ್ರತಿಯ ಭೂಮಿ 
ಗಳಇಗಿದ್ದವು. ಸಾಮಾನ್ಯವಾಗಿ ಚಾರ ಜಮೀನಿನ 


ಕಂದಾಯವಿದು ತದನಂತರ 
ಗುತ್ತಿಗೆ ಜಮೀನಿನ ಮೇಲೆ ಹೆಚ್ಚು ಕಂದಾಯವನ್ನು 
ಹೇರುತ್ತಿದ್ದರು. ಅಮೇಲೆ ಮುಕ್ತಾ, ಕೌಲ ಮತ್ತು 
ಇತರ ಹೊಲಗಳು ಬರುತ್ತಿದ್ದವು. ಎಷ್ಟೋ ಸಲ 
ಚಾಲಿ ಮತ್ತು ಗುತ್ತಿಗೆ ಹೊಲಗಳಿಗೆ ಕಂದಾಯದ ಒಂದೇ 
ದರವು ಇರುತ್ತಿತ್ತು. ಜಖಬಾಳದಲ್ಲಿ ಗುತ್ತಿಗೆ ಹೊಲ 
ಗಳಿಗೆ ಕಂದಾಯದ ದರವು "ಮಾರಿಗೆ ಎಂಟು 
ರೂಪಾಯಿಗಳಿದ್ದು ಮಕ್ತಾ ಹೊಲಗಳಿಗೂ ಅದೇ 
ಪರನಿತ್ತು. ಆದರೆ ಇವುಗಳಲ್ಲಿ ಒಂದು ವ್ಯತ್ಯಾಸವಿತ್ತು. 
ಗುತ್ತಿಗೆ ಹೊಲಗಳ ಮೇಲೆ ಕಂದಾಯದ ಎರಡು ಪಟ್ಟ 
ನಂತೆ ೧೬ ರೊಪಾಯಿಗಳ “ಪಟ್ಟಿ” ಯನ್ನು ಸರ್ಕಾರವು 
ತೆಗೆದು ಕೊಳ್ಳುತ್ತಿ ತ್ತು. ಆದರೆ ಮಕ್ತಾಹೊಲಗಳಿಗೆ 
ಇಂತಹ “ಪಟ್ಟೆ” ಇದ್ದಿದ್ದಿಲ್ಲ 


ಈ ಭಾಗದಲ್ಲಿ ಮೊದಲು “ರೇಖೆ” ಇಲ್ಲವೆ 
"ರಾಯರೇಖೆ” ಯೆಂದು ಭೂಕಂದಾಯನಷ್ಟೇ ಇದ್ದಿ 
ತೆಂದು ತೋರುತ್ತದೆ. ಆ ಮೇಲೆ ಬೇರೆ 
ಬೇಕೆ ಕರಗಳನ್ನು ಇದರ ಜೊತೆಗೆ ತೆಗೆದುಕೊಳ್ಳ 
ಲಾಯಿತು. ಸನಣೂ5೨ ನವಾಬರ ಕಾಲದಲ್ಲಿ ಬೇಕೆ 
ಬೇರೆ ಕರಗಳಿದ್ದದರಿಂದ ಅವೆ ಪುಗಳನ್ನೂ ಒಂದರಿ 
ಗೂಡಿಸಿ ಪ್ರಮಾಣಬದ್ಧ ವಾದ ಒಂದೇ ಒಂದು 
ಭೂಕಂದಾಯವನ್ನು ನನಾಬ ವುಜೀದಖಾನನ ದಿವಾಣ 
ಅಲೀಖಾನನು ನಿಶ್ಚಿತಪಡಿಸಿದನು. ಇದಕ್ಕೆ “ಐನಾತಿ” 
ಯೆಂದು ಅನ್ನುತ್ತಿದ್ದರು. ಆದರೆ ಇವನನಂತರ ಬಂದ 


3 Torgal Jamabandi, Diwan ಐ. A. Rumal No. 273-1310 


_ 4 ಕೊಲ್ಲಾಪುರದ ಪತ್ರಾಗಾರ 


ಇತಿಹಾಸ ದರ್ಶನ 


ಎರಡನೆಯ ದಿವಾಣ ಹಾತಮಖಾನನು ಈ ಐನಾತಿ 
ಯನ್ನು ಎರಡು ಪಟ್ಟು ಮಾಡಿದನು. ಈ ಎರಡನೇ 
ಪಟ್ಟು ಕರಕ್ಕೇ “ನಟ್ಟ ಎಂದು ಅನ್ನುತ್ತಿದ್ದರು. 
ಭೂಕಂದಾಯವನ್ನು ಧಾನ್ಯ ಸ್ವರೊಸ ಸದಲ್ಲಿಯೇ ಹೆಚ್ಚಾಗಿ 
ತೆಗೆದುಕೊಂಡು ಹಣದ ಸ್ವನನಿಸದಲ್ಲಿ ಕಡಿಮೆ ತೆಗೆದು 
ಕೊಳ್ಳುತ್ತಿದ್ದರು. ಜಖಬಾಳ ಹಳ್ಳಿ ಯಲ್ಲಿ ಒಂದು 
*ಮಾರು' ಗುತ್ತಿಗೆ ಜಮೀನಿಗೆ. ೨೪ ರೂಪಾಯಿ 
ಕರವಿದ್ದು ಕೆವಲ ಮೂರು ರೂ ಹಣದ ಸ್ವರೂಪದಲ್ಲಿ 
ತೆಗೆದು ಕೊಂಡು ಉಳಿದ ೨೧ 
ಧಾನ್ಯದ ಸ್ವ ಸ್ನರೂಪಸದಲ್ಲಿ ತೆಗೆದುಕೊಳ್ಳುತ್ತಿದ್ದರು. 


ಈ ದುಪ್ಪಟ್ಟು 
'ಚಾಲಿ'ಯೆಂಬ ಶ್ರೇಷ್ಠ ಹೊಲಗಳ ಮೇಲೆ ತೆಗೆದು 
ಕೊಳ್ಳಲಾಗುತ್ತಿತ್ತು. “ಗುತ್ತಿಗೆ? ಮತ್ತು "ಮಕ್ತಾ' 
ಹೊಲಗಳಿಗೆ ಕಡಿಮೆ ಸಟ್ಟಿಯನ್ನು ತೆಗೆದುಕೊಳ್ಳು 
ತ್ರಿದ್ದರು. ಈೌಾಲ' ಹೊಲಗಳಿಗೆ ಮಾ 
ಪಟ್ಟಿಯನ್ನೂ ತೆಗೆದುಕೊಳ್ಳುತ್ತಿದ್ದಿಲ್ಲ. 


ಬ್‌ 


ಸಾಮಾನ್ಯ ನಾಗಿ 


ಪಟ್ಟಿಯನ್ನು 


"ಚಾಲಿ' 


ಭೂಧಾರಕರ ಹೆತ್ತಿರ ಗುತ್ತಿಗೆ ಹಾಗೂ ಮಕ್ತ್ವಾ ಭೂಮಿ 


ಗಳೂ ಇರುತ್ತಿದ್ದವು. ಕೆಲನರ ಹತ್ತಿರ ಬರೀ ಗುತ್ತಿಗೆ 
ಹಾಗೂ ಮಕ್ತಾ ಜಮೀನುಗಳಷ್ಟೇ ಇದ್ದವು. ಮತ್ತೆ 
ಕೆಲವು ಸ ಗಳಲ್ಲ ಗುತ್ತಿಗೆ ಹಾಗೂ ಮಕ್ತಾ ಜಮೀನ 
ಧಾರಕರ “ಗೆ ಕೌಲ ಜಮೀನುಗಳನ್ನೂ 'ತೊತಳಾಗ 
ದ್ವಿತು. 


ಇನಾಮು ಜಮೀನುಗಳಲ್ಲಿ 
ಜುಡಿ ಇನಾಮು ಎಂದು ಎರಡು ಪ್ರಕಾರಗಳಿದ್ದವು. 
ಇನಾನು ಜಮೀನುಗಳಿಗೆ ಕಂದಾಯನನ್ನು ಪೂರ್ಣ 
ಸೂಟು ಬಿಟ್ಟು ಜುಡಿ ಇನಾಮ ಜಮೀನುಗಳಿಗೆ ಕಡಿಮೆ 
ಕಂದಾಯನನ್ನು ತೆಗೆದುಕೊಳ್ಳು ತ್ತಿದ್ದರು. 


ಇನಾನು ಮತ್ತು 


' ಭಂಡಾರಹಳ್ಳಿ ಯಲ್ಲಿ ಹಿಂದೆಯೇ ಹೇಳಿದಂತೆ 
ಇನಾಮತಿ ಮತ್ತು ಖಾಲಸಾ ಎಂದು ಜಮೀನಿನ 
ಎರಡು ಪ್ರಕಾರಗಳಿದ್ದೆ ವು. ಸಮವಸಾತ ಜಮೀನ್ಯ 
ಇನಾಮದಾರ ಜಮೀನೆ, ದೇವಸ್ಥಾನ ಜನೀನ ಮತ್ತು 
ಧರ್ಮಾದಾನ ಜಮೀನ ಎಂದು ಇನಾಮತಿ ಜಮೀನಿನಲ್ಲಿ 
ನಾಲ್ಕು ಉಪ ಪ್ರಕಾರಗಳಿದ್ದವು. ಸಮನಸಾತ ಭೂಮಿ 
ಗಳಲ್ಲಿ ಸೈನಿಕರಿಗೆ ಮತ್ತು 


ಗಳಿದ್ದವು. ಇನಾನುದಾರ ಭೂಮಿಗಳಲ್ಲಿ ವತನೆದಾರರ 


ಇತಿಹಾಸ ದರ್ಶನ 


ರೂಪಾಯಿಗಳನ್ನು 


ಇತರರಿಗೆ ಕೊಟ್ಟಿ ಜನೀನ. 


ಜಮೀನು, ಮಠಮಾನ್ಯ ಜಮೀನು ಮತ್ತು ಸನದಿ 
ಇನಾಮದಾರ ಜಮೀನು ಎಂಡು ಮತ್ತೆ ಮೂರು 
ಪ್ರಕಾರಗಳಿದ್ದವು.  ವತನೆದಾರರಲ್ಲಿ ಡೇಸಾಯಿ, ಕಡ 
48 ಸಮ್ಮತಿನ ದೇವರಾವ ಆನಂದ ದೇಶಪಾಂಡೆ, 
ನಾಯಿಕ ಕಡಕೋಳ ಸಮ್ಮತಿನ ಜಿವಾಜಿ ಡೇವರಾವ 
ಕುಲಕರ್ಣಿ, ಪಾಟೀಲ, ಮತ್ತು ಬಡಿಗ, ಕಮ್ಮಾರ, 
ಡೊಂಬರು, ಮಹಃರ ಮುಂತಾದ ಬಾಜಿ ಇನಾಮದಾರ 
ರಿದ್ದರು. ಈ ಹೊಲಗಳಲ್ಲಿ ಸರ್ವಮಾನ್ಯ ಮತ್ತು 
ಜುಡಿಮಾನ್ಯ ಈ ಎರಡೂ ಪ್ರಕಾರಗಳಿದ್ದನು. ಇದಾ 
ಯಿತು ವತನದಾರರ ಜಮೀನು. ಮಠಮಾನ್ಯ 
ಜಮೀನುಗಳನ್ನು ಸಿದರಾಮಯ್ಯನು ಉಪಚೋಗಿಸು 
ತ್ತಿದ್ದ ಅವು ಜುಡಿ ಜಮೀನುಗಳಿದ್ದವು. ಕೊನೆಗೆ, 
ಸನದಿ ಜಮೀನುಗಳನ್ನು ಉಪಚಭೋಗಿಸುತ್ತಿ ದ್ದ ಸನದಿ 
ಇನಾಮದಾರರಲ್ಲಿ ಗುರುವನಕೊಳ್ಳ ನಾಯಿಕ ಮತ್ತು 
ವ್ಯೆಂಕಪ್ಪ ನಾಯಿಕರಿದ್ದರು. ಅನರದು ಸರ್ವಮಾನ್ಯ 
ಜಮೀನುಗಳಿದ್ದ ವು. ಈ ಜಮೀನುಗಳ ಮೇಲೆ ಯಾವ 
ಪಟ್ಟಿಯನ್ನೂ ಕರವನ್ನೂ ಸಗ್ಳಿ: 
ದೇವಸ್ಥ್ಕಾನೆ ಜಮೀನುಗಳಲ್ಲಿ ಶ್ರೀ ಮಾರುತಿ, ಶ್ರೀ ಲಕ್ಷ್ಮ 
ಮತ್ತು ಶ್ರೀ ಕಲ್ಮೇಶ್ವರ ಈ ದೇವರ ಗುಡಿಗಳಿಗೆ” ಬಿಟ್ಟು 
ಕೊಟ್ಟ ಜಮೀನುಗಳಿದ್ದವು. ಕೊನೆಗೆ, ee. 
ಜನೀನು ರಾಮಗಿರಿ ಬಾವಾನಿಗೆ ಬಿಟ್ಟುಕೊಟ್ಟ 
ಜನೀನುಗಳಿದ್ದವು. 

ಒಟ್ಟು ಇನಾಮತಿ ಹೊಲಗಳು ೧೬ "ಮಾರು, 
ಎರಡು ವೀಸ (೧೬-೦-೦-೨) ಗಳಷ್ಟಿದ್ದು, ಅವುಗಳಲ್ಲಿ 
ಸಮವಸಾತ ಹೊಲಗಳು ಐದು ಮಾರು, ಮೂರು 
ಬೇಳೆ, ಎರಡು ನೀಸಗಳೂ (೫-೦. ೩-.೨), ಇನಾಮ 
ದಾರ ಹೊಲಗಳು ೧೦ ಮಾರು, ಮೂರು ಬೇಳೆಗಳೂ 
(೧೦-೦-೩-೦) ದೇವಸ್ಥಾನ ಹೊಲಗಳು ಎರಡು 
ಹಾಗ, ಒಂದು ಬೇಳೆಯೂ (೦.೨.೧.೦), ಹಾಗೂ 


ತ್ರಿ 


ಧರ್ಮಾದಾವ ಹೊಲಗಳು ಒಂದು ಬೇಳೆಯೂ 
(೦-೦-೧-೦) ಇದ್ದವು. 

ಖಾಲಸಾ ಹೊಲಗಳು ಮೂರು ಮಾರು, 
ಎರಡು ಹಾಗ್ಯ ವ ರು ಬೇಳೆ, ಎರಡು ವೀಸ 


(೩೩.೩.೨) ಗಳಷ್ಟಿದ್ದು ಅವು ರೈತರ ಕಡೆಗಿದ್ದವು. 
ಈ ಖಾಲಸಾ ಹೊಲಗಳಲ್ಲಿ ಮೂರು ಮಾರು, ಎರಡು 
ಹಾಗ, ಎರಡು ಬೇಳೆ, ಎರಡು ವೀಸ (೩೨.೨.೨) 


೧೬೭ 


ಚಾಲಿ ಹೊಲಗಳಿದ್ದು ಉಳಿದ ಒಂದು ಹಾಗ, ಒಂದು 
ಬೇಳೆಯು (೦-೧-೧.೦) ಕೌಲ ಹೊಲನಿತ್ತು. ಎಲ್ಲ 
ಚಾಲಿ ಹೊಲಗಳ ಮೇಲೆ ಒಟ್ಟು ೧೦೩ವರೆ ರೂಪಾಯಿ 
ಕಂದಾಯನಿದ್ದು. ಎಲ್ಲ ಕೌಲ ಹೊಲಗಳ ಮೇಲೆ ಎರಡು 
ರೂಪಾಯಿ ಭೂಕಂದಾಯನಿತ್ತು. ಒಟ್ಟು ಖಾಲಸಾ 
ಹೊಲಗಳ ಮೇಲೆ ೧೦೫ವರೆ ರೂ ಭೂಕಂದಾಯವಿತ್ತು. 
ಚಾಲಿ ಹೊಲಗಳ ಮೇಲೆ ಮೂಲ ನ 
ಜೊತೆಗೆ ಆದರ ದುಪ್ಪ ಟ್ಟು ಪಟ್ಟಿ ಯನ್ನೂ ತೆಗೆದುಕೊಳ 
ಲಾಯಿತು 
ಅದರ ಮಪ್ಪುಟ್ಟು 
ಇವೆರಡೂ ಸೇರಿ ಒಟ್ಟು ೧೦೩ವರೆ ರೂ. ಆಯಿತು. 
ಇದಕ್ಕೆ ಕೌಲ ಜೊಲು ಮೇಲಿನ ಎರಡು ರೂ. ಭೂ 
ಕಂದಾಯವನ್ನು ಕೂಡಿಸಿ ಒಟ್ಟು ೧೦೫ವರೆ ರೂಗಳನ್ನು 


ಯಾತ್ರ ಹಾ ರೂ ಇದ 


ರ್ರ 
ಅಂದರೆ ೬೯ ರೂ. ಪಟ್ಟಿಯತ್ತು. 


ಖಾಲಸಾ ಹೊಲಗಳ ಮೇಲೆ ಭೂಕಂದಾಯವೆಂದು 
ತೆಗೆದುಕೊಳ್ಳ ಲಾಯಿತು. 
ಇನಾಮತಿ ಜಮೀನುಗಳಲ್ಲಿ ಕೆಲವು ಜುಡಿ 


೫ ಕೊಲ್ಹಾಪುರ ಪತ್ರಾಗಾರ, ತಾಳೆಬಂದ ; 


೧೬೮ 


ನರೌಜೆ ಭಂಡಾರಹ 


ಜಮೀನುಗಳಿದ್ದು ಉಳಿದೆವು ಸರ್ವಮಾನ್ಯ ಜಮೀನು 
ಗಳಿದ್ದವು. ಜುಡಿ ಜಮೀನುಗಳ ಮೇಲೆ ಕಡಿಮೆ ಭೂ 
ಹು ಕೆಳಗೆ ಹೇಳಿದ ಮೂರು ಪ್ರಕಾರ 

© ಲ್ಲಿ ಸಟ್ಟ ಯು ಭೂಕಂದಾಯದಷ್ಟೇ ಇರುತ್ತಿತ್ತು. 
ಚಾ ರ ಜನೀನುಗಳಿಗಿದ್ದ ಂತೆ ದುಪ್ಪ ಟ್ಟ ಲ್ಲ... ಈ ಮೂರು 
ಪ್ರಕ ಇರಗಳೆಂದರೆ ನಾಯಿಕ ಜಂಡಿ ಬಾಧೆ ಮಹಾರ 
ಜುಡಿ ಜಮೀನು, ಮಠಮಾನ್ಯ ಜುಡೀ ಜಮೀನು. 
ಉಳಿದ ಎಲ್ಲ ಜುಡಿ ಜಮೀನುಗಳಿಗೆ ಭೂಕಂದಾಯವು 
ಕಡಿಮೆ ಇದ್ದರೂ ಪಟ್ಟಿ ಸ ಮಾತ್ರ ಅದರ ದುಪ್ಪಟ್ಟು, ಇರು 
ತ್ತಿತ್ತು. ಮುಠಮಾನ್ಯ ಜುಡಿ ಜಮೀನಿಗೆ ಒಂದು ಪಟ್ಟು 
ಟ್ರ ಮ | ಜಮೀನುಗಳಿಗೆ "ಪಟ್ಟ et 


"ಐನ? ES ತ ಇರುತ್ತಿತ್ತು.5 

ಈ ಪ್ರಕಾರ ತೊರಗಲ ಜಹಗೀರಿನಲ್ಲಿ ಭೂ 
ಕಂದಾಯದ ಬೇರಿ ಬೇರೆ ಸದ ದ್ವತಿಗಳ ಮಿಶ್ರಣವು ಕಂಡು 
ಬರುತ್ತದೆ. 


ಳ್ಳಿ, ಸಮತ ಕಡಕೋಳ್ಕ ಸರ್ಕಾರ ತೊರಗಲ 


ಇತಿಹಾಸ ದರ್ಶನ 


